ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಹೋಂ ಸ್ಟೇ ಮತ್ತು ರೆಸಾರ್ಟ್‌ 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಲೇತು:- 


722 (778) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) "ಹೋಂ ಸ್ಟೇ" ಮತ್ತು ರೆಸಾರ್ಟ್‌ಗಳನ್ನು ಪ್ರಾರಂಭಿಸಲು ಇರುವ ನಿಯಮಗಳೇನು ; (ಆದೇಶಗಳನ್ನು 
ಒದಗಿಸುವುದು) 


(ಆ) ರಾಜ್ಯದಲ್ಲಿರುವ "ಹೋಂ ಸ್ಟೇ" ಮತ್ತು ರೆಸಾರ್ಟ್‌ಗಳ ಸಂಖ್ಯೆ ಎಷ್ಟು; (ತಾಲ್ಲೂಕುವಾರು ವಿವರ 
ಒದಗಿಸುವುದು) 


(ಇ) ಅಕ್ರಮವಾಗಿ ನಡೆಸುತ್ತಿರುವ "ಹೋಂ ಸ್ಟೇ" ಮತ್ತು ರೆಸಾರ್ಟ್‌ಗಳು ಎಷ್ಟು ಹಾಗೂ ಸರ್ಕಾರ ಅವುಗಳ 
ವಿರುದ್ದ ಕೈಗೊಂಡಿರುವ ಕ್ರಮ ಹನು; 


(ಈ) "ಹೋಂ ಸ್ಟೇ" ಹಾಗೂ ರೆಸಾರ್ಟ್‌ಗಳಿಗೆ ಸಂಪರ್ಕ ಕಲ್ಪಿಸಲು ಅಕ್ರಮವಾಗಿ ಸಂರಕ್ಕಿತ ಅರಣ್ಯಗಳಲ್ಲಿ 
ರಸ್ತೆಗಳನ್ನು ನಿರ್ಮಾಣ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? (ವಿವರ ನೀಡುವುದು) 


